ಮಕ್ಕಳಲ್ಲಿ ಉತ್ಸಾಹದ ಜೀವಕಳೆ ತುಂಬಿ ಅವರ ಮನಸುಗಳೆ 


ಆಶಾ ಸಿಂಗ್‌ 


ಒಬ್ಬ ಶಿಕ್ಷಕ ಶಿಕ್ಷಕಿಯಾಗಿ ನಾನು ನನ್ನ ತರಗತಿಯನ್ನು ತರಗತಿ 
ಕೊಠಡಿಯ ಅನುಭವದೊಂದಿಗೆ ಆರಂಭಸುತ್ತೇನೆ. ಶಿಕ್ಷಕರಾಗುವ 
ಹಾದಿಯಲ್ಲ ಕಅಕೆಯಲ್ಲ ತೊಡಗಿರುವ ನನ್ನ ಪದವಿ ವಿದ್ಯಾರ್ಥಿಗಳಗೆ 
ಮೊದಮೊದಲು ಈ ಕೆಲವು ಏಕಾಗ್ರತೆಯನ್ನು ಬೇಡುವ 
ಚಟುವಟಕೆಗಳ ಭಾಗವಹಿಸುವುದು ಹಾಸ್ಕಾಸ್ತದವೆನಿಸಿದರೂ 
ವಾನು ಇದನ್ನೇ ಅವರಿಗೆ ಹೇಳುವುದು: 


ಶಿಕ್ಷಕರು ತರಗತಿಯನ್ನು ಪ್ರವೇಶಿಸುವಾಗ ವಿದ್ಯಾರ್ಥಿಗಳು 
ಸಾಮಾನ್ಯವಾಗಿ ತಮ್ಮು ಸಡಗರದ ಹರಟೆಂರುಲ್ಲ 
ತೊಡಗಿರುತ್ತಾರೆ. ಶಿಕ್ಷಕರನ್ನು ಕಂಡ ಕೂಡಲೇ ಸಾವರಿಸಿ- 
ಕೊಂಡು "ಗುಡ್‌ ಮಾರ್ನಿಂಗ್‌' ಹೇಳಲು ತರಾತುರಿಯಲ್ಲ 
ಸಿದ್ಧರಾಗುತ್ತಾರೆ. ವಿನೋದದ ಹಾವಭಾವ ಮತ್ತು ಸೂಚನೆಗಳ 
ಮೂಲಕ ಶಿಕ್ಷಕರು ಠ ಸನ್ನಿವೇಶವನ್ನು ಬದಲಾಯಿಸಬಹುದು. 
ಮಕ್ಕಳು ಕೈಗಳನ್ನು ಮೇಲೆತ್ತಿ ಬೆರಳುಗಳನ್ನು ಆಡಿಸುತ್ತಾ. 
(ಧನಿಯ ಸೂಕ್ತ ಏರಿಆತಗಳಂದ) “ತಾರೆಗಕೇ ತಾರೆಗಕೇ, 
ನಗುನಗುವ ತಾರೆಗಳೇ, ಅಳುಅಳುವ ತಾರೆಗಳೇ, ಕೋಪವೇಕೆ 
ತಾರೆಗಕೇ, ನಅನಲಅಯುರಿ ತಾರೆಗಳೇ' ಎನ್ನುತ್ತಾ ನಂತರ ಆ 
ಇಡೀ ಗುಂಪಿನ ಗಮನವನ್ನು ತಮೃತ್ತ ಸೆಕೆಯಲು ಒಮ್ಮೆಲೇ 
ಮೆಲುದನಿಯಲ್ಲ 'ಶಾಂತರಾಗಿ ತಾರೆಗಳೇ, ಮೆಲ್ಲನಿರಿ' 
ಎನ್ನುವುದು. 


ವಾನು ನನ್ನ ಪ್ರಶಿಕ್ಷಣಾರ್ಥಿಗಳಗೆ ನೀಡಿದ ಸಲಹೆಯೆಂದರೆ: 
ಹೊಸ ವಿಚಾರಗಳನ್ನು ತಮ್ಮದಾಗಿಸಿಕೊಳ್ಳಲು ಸಿದ್ಧರಾದ ಈ 
ಹುಮ್ಮನ್ಪಿನ ಗುಂಪಿನೊಂದಿಗೆ ನಿಮ್ಯ ಪಾಠವನ್ನು ಆರಂಭಸಿ. 
ಹೊಸ ವಿಚಾರಗಳನ್ನು ಹುರಿದು೦ಬಸಲು ಸಿದ್ದರಾಗಿ. 
ವಿದ್ಯಾರ್ಥಿಗಳು ಒಲ್ಲದ ಮನಸ್ಸಿನಿಂದಲೇ ನಿರತರಾದರು. ಇದು 
ಅವರಿಗೆ ತರಗತಿಯಲ್ಪ್ಲ ಘನತೆ ತಾರದ ವರ್ತನೆಯೆಸಿಸಿರ- 
ಬಹುದು. ಆದರೂ, ಮಕ್ಕಕ ಜೊತೆಗೆ ವಿವಿಧ ರೀತಿಗಳಲ್ತ 
ತೊಡಗುವುದನ್ನು ಅನುಭವಿಸಬೇಕೇ ಹೊರತು ಕೇವಲ 
ಕಲ್ತಸಿಕೊಳ್ಳುವುದಲ್ಲ ಎಂಬ ನನ್ನು ನಂಜಕೆಯನ್ನು ನಾನು 
ಪಾಲಸಿದೆ. 


ಶೀಘ್ರದಲ್ಲೇ ವಿದ್ಯಾರ್ಥಿ ಶಿಕ್ಷಕರು ತಮ್ಮ ಇಂಟರ್ನ್‌ಶಿಪ್‌ಗಾಗಿ 
ತೆರಆದರು: ವಿದ್ಯಾರ್ಥಿಗಳು ಬೇಗನೆ ಪಾಠ ಯೋಜನೆಗಳನ್ನು 
ಕಾರ್ಯರೂಪಕ್ಕೆ ತರಲು ತರಗತಿಗಳ ತಾವು ಕಲತ ಸೈದ್ದಾಂತಿಕ 
ಬೋಧನಾ ಅಭ್ಯಾಸಗಳನ್ನು ತರಗತಿಗಳ ಅವರು ಬಳಸ- 
ಖೇಕಾಗುತ್ತದೆ. ಶಾಲೆಗಳೂ ಮೂರು ವಾರ ಪ್ರಾಯೋಗಿಕ 
ತರಗತಿಗಳು ಮುಗಿದ ನಂತರ ನಾನು ಅವರನ್ನು ಭೇಟಯಾದೆ. 
ನನ್ನ 'ತಾರೆಗಕೇ, ತಾರೆಗಕೇ' ಎಂಬ ಗೀತೆಯ  ಉಪ- 
ಯುಕ್ತತೆಯ ಬಧ್ಣೆ ಅವರು ಚಕಾರ ಎತ್ತಅಲ್ಲ. ವಿವಿಧ ರೀತಿಯ 
ಭಾವನಾತೃಕ ಪ್ರಾಸಬದ್ಧ ಚುಟುಕಗಳು ಮಕ್ಕಳ ಹುಮ್ಮಸ್ಸನ್ನು 
ಒಂದೆಡೆಗೆ ಒಗ್ಗೂಡಿಸಿ ಗಮನ ನೀಡುವುದರ ಮಹತ್ವವನ್ನು 
ನೆಲೆಯೂರಿಸುತ್ತದೆ. ತನ್ಯೂಲಕ ಅವರನ್ನು ಅವರ ಗುಂಪು- 
ಗಳೊಂದಿಗೆ ಹತ್ತಿರವಾಗುವಂತೆ ಮಾಡುತ್ತದೆ. 


್‌ | 


ಈ ಮೇಲೆ ಉಲ್ಲೇಬಸಿದ ವಿದ್ಯಾರ್ಥಿ-ಶಿಕ್ಷಕರ ನಡುವಿನ 
ಹಂಚಿಕೊಂಡ ಅನುಭವವು "ನಾವೆಲ್ಲರೂ ಸುಮ್ಮನಿರೋಣವೆ' 
ಎಂಬ ಕಟು ಆದೇಶಯುಕ್ತ ಧೋರಣಿಯ ಏರು ದನಿಯಿಂದ 
ಶಿಕ್ಷಕರು ತರಗತಿಗೆ ಪ್ರವೇಶ ಮಾಡುವುದರ ಬದಲು ಒಂದು 
ಪರ್ಯಾಯವಾಗಿದೆ. ಶಿಕ್ಷಕ-ನಿಯಂತ್ರಿತ ವಿಧಾನಕ್ಕಿಂತ ಈ 
ಲಅಘುವಿಮೋದ ಭರಿತ ಪಯರ್ಶಾಯವು ತರಗತಿಂಶುನ್ನು 
ನಿಯಂತ್ರಿಸಲು ನೆರವಾಗುತ್ತದೆ. ಸಿಲ್ಲಯ ಆಶ್ಲನ್‌ ವೆರ್ನರ್‌ ತಮ್ಮ ದಿ 
ಟೀಚರ್‌' ಎಂಬ ಬಹುಮುಖ್ಯ ಮುಸ್ತಕದಲ್ಪ ತಮ್ಮ ವಿದ್ಯಾರ್ಥಿಗಳ 
ಗಮನ ಸೆಕೆಯಲು ತಾವು ಶಿಕ್ಷಕರು ಪಿಯಾನೊವನ್ನು 
ಬಳಕಸಿರುವುದರ ಬಗ್ಗೆ ಉಲ್ಲೇಖಸುತ್ತಾರೆ. ತರಗತಿ ಸಾಧನಗಳು 
ಸ್ಥಳೀಯ ಸಂದರ್ಭಗಳು ಮತ್ತು ಸಂಪನ್ಯ್ಕೂಲಗಳಗೆ 
ಸಂಬಂಧಿಸಿದಂತಿರಬೇಕು.  ಅಸ್ತವ್ಯಸ್ಥತೆಯು ಮೂಲಕ ಕ್ರಮ- 
ಬಧ್ಧತೆಯನ್ನುಂಟು ಮಾಡುವ ತರಗತಿ ಪ್ರಕ್ರಿಯೆಗಳು ಆಟವಾಡುವ 
ಮಕ್ಕಳ ಪ್ರವೃತ್ತಿಗೆ ಹತ್ತಿರವಾಗಿರುತ್ತವೆ. ಮಕ್ಕಳಗೆ ಸ್ಪಲ್ಪ ನಗು. ಪ್ಪಲ್ಪ 
ತರಲೆ, ಕಿಲಕಿಲ ನಗು ಇವೆಲ್ಲವುಗಳಗೆ ಸಮಯ  ಸಿಕ್ಷರೆ 
ಭಾವನಾತ್ಮಕವಾಗಿ ಸಂತೃಪ್ಪರಾಗುತ್ತಾರೆ. ಇಲ್ಲ ಅವರು ಕೇವಲ 
ಜ್ಞಾನಾರ್ಜನೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಾಗಿರದೆ 'ಮಕ್ಕಳು' 
ಎಂಬುದನ್ನು ಅಂಗೀಕರಿಸಿದಂತಾಗುತ್ತದೆ. 


ಅಗೋಚರ ಮಂತೌಷಧಿ 


ಮಕ್ಕಳ ಮನಸ್ತುಗಳಲ್ಲ ಅದರಲ್ಲೂ ವಿಶೇಷವಾಗಿ ಆರಂಜಕ 
ಪ್ರಾಥಮಿಕ ತರಗತಿಗಳಲ್ಲನ ಮಕ್ಕಕಲ್ಲ ಬಹಳ ಕುತೂಹಲವಿರುತ್ತದೆ. 
ಅವರಲ್ಲ ಪ್ರಯೋಗದ ಕಿಡಿಯನ್ನು ಅಥವಾ ಪ್ರಶ್ನಿಸುವ 
ಮನೋಭಾವವನ್ನು ಬೆಳೆಸಿ ಉಳನಿಕೊಂಡು ಹೋಗುವುದು ಶಿಕ್ಷಕರ 
ಜವಾಬ್ದಾರಿಯಾಗಿರುತ್ತದೆ. ಶಿಕ್ಷಕರು ತರಗತಿಯಲ್ಲ ಬಳಸುವ 
ಭಾಗವಹಿಸುವಿಕೆಯ ವಿಧಾನಗಳು ಮತ್ತು ಸಮೃದ್ಧ ಶೈಅಯಲ್ಲ 
ವಿಷಯವನ್ನು ಪ್ರಸ್ತುತಪಡಿಸುವುದರಿಂದ, ಇವೆಲ್ಲಾ ಮಕ್ಕಳ 
ತಿಳುವಳಕೆ ಹಾಗು ಗ್ರಹಿಕೆಯ ಮೇಲೆ ಮಾಂತ್ರಿಕ ಪ್ರಭಾವವನ್ನು 
ಜೀರುತ್ತದೆ. ಯಾವುದೇ ರೀತಿಯ ಭಯವಿಲ್ಲದೆ ವಿಷಯದಲ್ಲ 
ಮಕ್ಕಳು ತೊಡಗುವುದು ಮತ್ತು ವಿಷಯವನ್ನು ಇಷ್ಟಪಡುವುದು 
ಕಅಕೆಯ ನಿರ್ಣಾಯಕ ಅಂಶಗಳು. ಮಕ್ಕಳು ತಪ್ಪುಗಳನ್ನು 
ಮಾಡಲು ಹೆದರದೆ ಇರುವ ಅಥವಾ ಸಾಕ್ಷರತೆಗೆ ಎಷ್ಟೋ 
ಸೃಜನಶೀಲತೆಗೂ ಅಷ್ಟೇ ಒತ್ತು ನೀಡುವ ತರಗತಿ ವಾತಾವರಣವು 
ನಂಜಕೆಯ ಬೇರನ್ನು ಒದಗಿಸುತ್ತದೆ. ಬೆಂಬಲ ನೀಡುವ &ಿರ್ವ 
ಶಿಕ್ಷಕ ಗೌರವಯುತ ಮತ್ತು ಬೆಚ್ಚನೆಯ ಭಾವವನ್ನು ಉಂಟು 
ಮಾಡುವ ಒಬ್ಬ ಹಿರಿಯರಾಗಿ ಮಕ್ಷಳಗೆ ಭಾವನಾತ್ಮಕವಾಗಿ 
ಪೋಷಿಸುವ ಕಆಕಾ ಅವಕಾಶಗಳನ್ನು ಒದಗಿಸುತ್ತಾರೆ. ಜಾನ್‌ 
ಹೋಲ್ಡ್‌ ಅವರ ಪ್ರಕಾರ 'ಕಲಅಕೆಯು ಬೋಧನೆಯ ಫಲತವಮಲ್ಲ. 
ಕಲಕಾರ್ಥಿಗಳು ಚಟುವಟಕೆಯಲ್ಪ್ಲ ನಿರತರಾಗಿರುವುದರ ಫಲಅತವೇ 
ಕಲಕೆ. ಮಕ್ತ್ಕಳಗೆ ಯಾವುದು ಪ್ರಯೋಜನಕಾರಿಯೋ ಅಂದರೆ 
ಅವರು ಅವಕಾಶ ನೀಡುವ ಇತರೆ ಮಕ್ಷಳೊಂದಿಗೆ ಇರುವುದು 
ಅಂತಹ ಮಾರ್ಗಗಳಗೆ ಅಗತ್ಯವಿದೆ. ವಾಸ್ತವವಾಗಿ 3-10 ವರ್ಷದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


18 


ಮಕ್ಕಕ ಕಲಕೆಯಲ್ಲ ತೊಡಗಿರುವ ಶಿಕ್ಷಕ ಸಮುದಾಯದ ಮಂತ್ರ 

ಹೀಗಿರಬೇಕು: 

1. ಪ್ರತಿಯೊಂದು ಮಗುವೂ ತಾನು ವಿಶೇಷ ಎಂಬ ಭಾವನೆ 
ಹೊಂದಬೇಕು. 

2. ಮಕ್ಕಳು ಆಟದ ಸಂದರ್ಭಗಕಲ್ಲಯೇ ಅತ್ಯುತ್ತಮವಾಗಿ 
ಕಲಅಯುತ್ತಾರೆ. 

3. ನಿಮ್ಮ ತರಗತಿಯ ಪ್ರಕ್ರಿಯೆಗಳು ಮಕ್ಕಳನ್ನು ವೈಯುಕ್ತಿಕ 
ನೆಲೆಯಲ್ಲ ತೊಡಗಿಸಿಕೊಳ್ಳುವಂತಿದೆಯೇ ಎಂಬುದರ ಬಗ್ಗೆ 
ಪರ್ಯಾಲೋಚಿಸಿ. 


ಎಲ್ಲ ಶಿಕ್ಷಕರು ಮಗು ಕೇಂದ್ರಿತ ಬೋಧನಾ ವಿಧಾನವನ್ನು 
ಪರಿಚಯುಸಿಕೊಂಡಿರಬೇಕು ಮತ್ತು ಅದನ್ನು ಚೆನ್ನಾಗಿ ಕರಗತ 
ಮಾಡಿಕೊಂಡಿರಬೇಕು. ಸಾಮಾನ್ಯವಾಗಿ, ಒಂದು ದೊಡ್ಡ 
ಗುಂಪಿನಲ್ಲ ತಮಗಾಗಿ ಒಂದು ಸ್ಥಳವನ್ನು ಆಕಾಂಕ್ಷಿಸಿದಾಗ ಮಕ್ಷಳ 
ಅಸ್ಮಿತೆಯ ಹುಡುಕಾಟವು ಕ್ರಿಯಾಶೀಲವಾಗುತ್ತದೆ. ನಾಟಕ 
ಸಂಬಂಧಿ ಆಟಗಳು ಗುಂಪುಕಾರ್ಯ ಮತ್ತು ವೈಯಕ್ತಿಕ 
ಕಾರ್ಯಗಳೆರಡಕ್ಕೂ ಒಂದಾದ ಮೇಲೆ ಇನ್ನೊಂದಕ್ಕೆ ಒತ್ತು ನೀಡುವ 
ಮೂಲಕ ಪ್ರತಿಯೊಬ್ಬರ ವ್ಯೈಯಕ್ತಿಕತೆಯನ್ನು ಪ್ರೇರೇಪಿಸುವ 
ಸಾಮರ್ಥ್ಯವನ್ನು ಹೊಂದಿವೆ, ಮುಂದಿನ ಭಾಗಗಳಲ್ಪ ಮಕ್ಷಳು 
ತಾವು ಕಂಡಿದ್ದನ್ನು ಹಂಚಿಕೊಳ್ಳುವ ಮತ್ತು ಅದನ್ನು 
ವ್ಯಾಖ್ಯಾನಿಸುವುದನ್ನು ಪ್ರೋತ್ಸಾಹಿಸುವ ಮೂಲಕ ಮಕ್ಕಳ 
ಪಾಲ್ಗೊಳ್ಳುವಿಕೆಯನ್ನು ಬೆಂಬಅಸುವ ಕೆಲವು ವಿಧಾನಗಳನ್ನು 
ವಿವರಿಸುವ ಪ್ರಯತ್ನ ಮಾಡಲಾಗಿದೆ. ಮಕ್ಕಳ ಸಣ್ಣ ಗುಂಪುಗಳನ್ನು 
ಮಾಡುವುದು. ಅವರು ಹಂಚಿಕೊಳ್ಳಲು ಅನುವಾಗುವಂತೆ 
ಬೆರೆಯುವಂತೆ ಮಾಡುವುದು. ಇವು ಮಕ್ಷಳು ಆಲೋಚಿಸುವಂತೆ 
ಮಾಡಲು ಪ್ರೋತ್ಸಾಹಿಸುವ ಕೆಲವು ತರಗತಿ ಮಟ್ಟದ 
ಚಟುವಟಕೆಗಳು. ಸಣ್ಣ ಗುಂಪುಗಳಲ್ತ ಹಂಚಿಕೊಳ್ಳುವ 
ಸಂದರ್ಭಗಳಂದಾಗಿ ನಾಜಿಕೆ ಸ್ವಭಾವದ ಅಥವಾ ಮಾತನಾಡದೆ 
ಮೌನವಾಗಿರುವ ಮಕ್ಕಳಗೆ ವಿಶ್ವಾಸದಿಂದ ಅವರು ಧೈರ್ಳವಂತರಾಗಿ 
ತಮ್ಮ ಭಾವನೆಗಳನ್ನು ವಿಶ್ವಾಸದಿಂದ ವ್ಯಕ್ತಪಡಿಸಲು ಸಮೃದ್ಧ 
ಸಾಧ್ಯತೆಗಳು ನಿರ್ಮಾಣವಾಗುತ್ತವೆ. 


ವಿಮರ್ಶಾತ್ಯಕ ಅಲೋಚನೆಯ ಹಾದಿಯಲ್ಲ ಸಹಯೋಗದ ಕಲಕೆ 


ಐದು ಅಥವಾ ಆರು ಮಕ್ಕಳು ಉದಾಹರಣಿಗೆ, ಒಂದು ಭಾಷಾ ಪಠ್ಯದ 
ಒಂದು ಅಧ್ಯಾಯದ ಬೇರೆಚೀರೆ ಭಾಗಗಳನ್ನು ಆಯ್ದಿ ಮಾಡಿ- 
ಕೊಂಡು ಸಣ್ಣ ಗುಂಪುಗಳಲ್ಲ ಚರ್ಚಿಸಿ ಅದನ್ನು ಹೇಗೆ 
ಪ್ರಸ್ನುತಪಡಿಸುವುದೆಂದು ಮಾತುಕತೆ ನಡೆಸುತ್ತಾರೆ. ಅವರು ಚಿತ್ರ 
ಬಡಿಸಬಹುದು ಅಥವಾ ನಾಟಕ ರೂಪದಲ್ಲ ತೋರಿಸಬಹುದು 
ಅಥವಾ ಚರ್ಚೆ ನಡೆಸಬಹುದು. ಈ ಮೂಲಕ ಮಕ್ಕಳು ಹಲವಾರು 
ರೀತಿಯಲ್ಲ ಯೋಚಿಸುತ್ತಾರೆ ಮತ್ತು ಶಿಕ್ಷಕರಿಂದ ಸಲಹೆ 
ಪಡೆಯತ್ಸಾರೆ. 


ಇಂತಹ ಪ್ರಕ್ರಿಯೆಗಳ ಮೂಲಕ ಅವರು ಚುರುಕಿನಿಂದ, ಕಾರ್ಯ- 
ಪೀಲರಾಗಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಅಲ್ಲದೆ 
ತಮ್ಮ ಸಹಪಾಠಿಗಳ ಕೆಲಸವನ್ನು ವಿಮರ್ಶಾತ್ಮವಾಗಿ ನೋಡುವ 
ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ. ಪರಸ್ಪರ ಗುಂಪಿನ ಸದಸ್ಯರ 
ಬಲಾಬಲಗಳ ಬಗ್ದೆ ಪರಿಚತರಾಗುತ್ತಾರಲ್ಲದೆ ಹೆಚ್ಚು ಕೌಶಲ್ಯ ಪೂರ್ಣ 
ಚರ್ಚೆಗಳನ್ನು ನಡೆಸಲು ಪರ್ಯಾಲೋಚನೆ ಮತ್ತು ಪ್ರೇರಣೆಯನ್ನು 
ಹೊಂದುತ್ತಾರೆ. ಈ ಮೂಲಕ ಮಕ್ಕಳು ತಾವು ವಿಶೇಷವೆಂದು 
ಭಾವಿಸಿ ವಿನೋದದಿಂದಲೇ ತಲ್ಲೀನರಾಗಿ ಗುಂಪುಕಾರ್ಯದ 
ಶಕ್ತಿಯನ್ನು ಹೆಚ್ಚಿಸುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಭಾಷಾ ಶಾಸ್ತ್ರದ ತಿಳುವಳಕೆಯ ಮೂಲಗಳಾಗಿ ವೈಯಕ್ತಿಕ ಹೆಸರುಗಳ 
ಬಳಕೆ 


ತರಗತಿಯಲ್ಲ ಬಹಳ ಮಕ್ಕಆದ್ದರೂ ಇಡೀ ತರಗತಿಯಲ್ಲ 
ಅನ್ಯೋನ್ಯತೆಯನ್ನು ಉಂಟುಮಾಡುವ ಸಂವಾದವನ್ನು ನಾನು 
ಮುಂದಿಡುತ್ತೇನೆ. ಮತ್ತು ಚರ್ಚೆಯನ್ನು ನಾನು ನಡೆಸುತ್ತೇನೆ. ಇಲ್ಲ 
ಮಕ್ಕಳ ಹೆಸರು. ಅದರ ಅರ್ಥ, ಹೆಸರಿನಲ್ಲ ಯಾವ ಶಬ್ದಗಳು ಹಾಗೂ 
ಮಗುವಿನ ಹೆಸರು ನಿರ್ಧಿಷ್ಟ ರಚನೆಯಂತೆ ಯಾವ ವಸ್ತುಗಳು. 
ಸ್ಥಳಗಳೊಂದಿಗೆ ಸಂಬಂಧೀಕರಿಪಿದೆ ಎನ್ನುವ ಆಟದ 
ಚಟುವಟಕೆಯನ್ನು ನಡೆಸಲಾಗುತ್ತದೆ. ಇದರಲ್ಲ ಮಕ್ಷಳು ತಮಗೇ 
ತಿಆಯದಂತೆ ವ್ಯಾಕರಣಾಂಶವನ್ನು ಕಅತಿರುತ್ತಾರೆ. 


ಹೆಸರಿನ ಆಟ 


ಈ ಚಟುವಟಕೆಯಲ್ಲ ಮಕ್ಷಳಗೆ ತಮ್ಮ ಹೆಸರನ್ನು ಒಂದು 
ಆಂಗಿಕಕ್ತಿಯೆ ಅಥವಾ ಭಾವನೆಯ ಮೂಲಕ ಹೇಳಬೇಕೆಂದು 
ಕೋರಲಾಗುತ್ತದೆ. ಇಡೀ ತರಗತಿಯ ಮಕ್ಕಳು ಆ ಕ್ರಿಯೆ ಮತ್ತು 
ಹೆಸರನ್ನು ಎರಡು ಬಾರಿ ಅನುಕರಿಸುತ್ತಾರೆ. 'ನಾನು ಶುರು 
ಮಾಡಬಲ್ಲಿ, ಆದರೆ ಗಜರಾಜ್‌ ಅಥವಾ ರೋಹಿಣಿ, ನೀವು ಹೇಳಲು 
ಪ್ರಯತ್ನಿಸುವಿರಾ?' ಇದನ್ನು ಪ್ರಾರಂಭ್‌ ಮಾಡುವವರು 
ಹಾವಭಾವಗಕಳ ಮೂಲಕವಾಗಲಆ ಅಥವಾ ಮುನ್ನಡೆಯುತ್ತಾ. ನನ್ನು 
ಹೆಸರು - ಎಂದು ಮಾತ್ರ ಹೇಕಬಹುದು. 


ಶಿಕ್ಷಕರು ಖುಷಿಯಿಂದ ಇದರಲ್ಲ ಭಾಗಿಯಾಗುತ್ತ ಚಟುವಟಕೆಯು 
ಹುರುಪಿನಿಂದ ಸಾಗದಿದ್ದರೆ ಮಾತ್ರ ಮಧ್ಯಪ್ರವೇಶಿಸಬೇಕು. 
ನಿಯಂತ್ರಿತವಾಗಿ ಚಟುವಟಕೆ ನಡೆಯುತ್ತಿದ್ದ್ಲ ಆ 
ವಾತಾವರಣವನ್ನು ತಿಆಗೊಳಆಸಲು ಶಿಕ್ಷಕರು ಜಗಿಯುವುದು. ಸುತ್ತ 
ತಿರುಗುವುದು. ಕೈಗಳನ್ನು ಮೇಲೆತ್ತಿ ಹಾಣೂ ತಮ್ಮ ಹೆಸರನ್ನು 
ಹೇಳುವುದು ಅದನ್ನೇ ನಂತರ ಮಕ್ಷಳು ಪುನರಾವರ್ತಿಸುತ್ತಾರೆ. 
ಮಕ್ಕಳು ತಮ್ಮ ಶಿಕ್ಷಕರು ಹುರುಪಿನಿಂದ ಇರುವುದನ್ನು, 
ಆತ್ಮೀಯವಾಗಿ ವರ್ತಿಸುವುದನ್ನು ನೋಡಿ ಖುಷಿಪಡುತ್ತಾರೆ. ಇದು 
ಒಬ್ಬೊಬ್ಬರಿಂದ ಎಲ್ಲರಲ್ಲೂ ಹರಡುತ್ತದೆ. ಈ ಮೂಲಕ ಮಕ್ಕಳು 
ಹೆಚ್ಚಾಗಿ ಬಚ್ಚು ಮನಸ್ಸಿನಿಂದ ತಮ್ಮ ಭಾವನೆಗಳನ್ನು 
ವ್ಯಕ್ತಪಡಿಸುತ್ತಾರೆ. ಆಶ್ಲರ್ಯ. ಧೈರ್ಯ. ಕೋಪ, ದುಃಖ ಇತ್ಯಾದಿ 
ಬೇರೆಬೇರೆ ಭಾವನೆಗಳನ್ನು ಅಭಿವ್ಯಕ್ತಿಸುವುದರಿಂದ ಇಡೀ ತರಗತಿ 
ಜೀವಕಕೆಯನ್ನು ಪಡೆಯುತ್ತದೆ. 


ಶಬ್ದಗಳನ್ನು ಗುರುತಿಸುವುದು 


ನಿಮ್ಯ ಕೈಗಳನ್ನು ಉಜ್ಜುವ ಮೂಲಕ, ಅಂಗ್ಯಗಳ೦ದ ಹೊಮ್ಮುವ 
ಶಕ್ತಿಯನ್ನು ರ್ರಹಿಸಿ ಅವಲೋಕಿಸುವುದು. ಈ ರೀತಿ ಮೊದಲ 
ಹೆಜ್ಜೆಯಾಗಿ ನೀವು ಆಟದ ನಿಯಮಗಳನ್ನು ಈ ಕೆಳಗಿನಂತೆ 
ಸರಿಯಾಗಿ ರೂಪಿಸಬೇಕು. 


- 


ಮೊದಲು ಒಬ್ಬೊಬ್ಬರಾಗಿ ನೀವು ಹೆಸರುಗಳನ್ನು ಕರೆಂುರಿ. 

೨. ನಂತರ ಮಕ್ಷಳಗೆ ಹೀಗೆ ಹೇಳ: ಈಗ ನಾವು ನಮ್ಮ ಹೆಸರಿನ 
ಮೊದಲ ಶಬ್ದವನ್ನು ಕೇಳೋಣ. 

3. ಆ ಮೊದಲ ಶಬ್ಧಕ್ಕೆ ಹೊಂದಿಕೆಯಾಗುವ ಒಂದು ಪದವನ್ನು 
ಹೇಳ. 

4. ಈವರೆಗೆ ಹೇರುವುದನ್ನು ಅರ್ಥೈಸಿಕೊಳ್ಳಲು ಮಕಳಗೆ 
ಅವಕಾಶ ನೀಡಿ. 

5. ಸೂಚನೆಗಳು ಸರಿಯಾಗಿ ಅರ್ಥವಾಗದಿದ್ದರೆ ಮಧ್ಯಪ್ರವೇಶ 

ಮಾಡಿ ಉದಾಹರಣೆಗಳನ್ನು ನೀಡಿ. 


6. ಮಕ್ಕಳು ಈ ಆಟದಲ್ಲ ಪಾಲ್ಲೊಳ್ಳುತ್ತಾ ಪ್ರತಿಯೊಬ್ಬರ 
ಪ್ರತಿಕ್ರಿಯೆಗಳನ್ನು ಮತ್ತು ಹೊಂದುವ ಪದಕ್ಷೆ ಸಮವಾದಿ- 
ಯಾದ ಶಬ್ದಗಳ ನಿಖರತೆಯನ್ನು ತಾವೇ ನಿರ್ಣಯಸಲು ಜಡಿ. 


ಇಲ್ಲ ಮಕ್ಕಳಂದ ಹಲವಾರು ಪ್ರತಿಕ್ರಿಯೆಗಳು ಬರುತ್ತವೆ. ಮಕ್ಕಳ 
ಭಾಷಾ ಕಲಕೆ ಮತ್ತು ಗ್ರಹಿಕೆಯ ಮಟ್ಟವನ್ನು ಅವಲಂಬಸಿ ಶಿಕ್ಷಕರು 
ಮಧ್ಯಪ್ರವೇಶ ಮಾಡಬೇಕು. ಪೂರ್ವಪ್ರಾಥಮಿಕ ಹಂತದ ಮಕ್ಕಳಗೆ 
ಆಟವನ್ನು ಕೇವಲ ಶಬ್ದಗಳಗೆ ಸೀಮಿತಗೊಳಸಬಹುದು. 
ಉದಾಹರಣೆಗೆ, "ಸ್ನೇಹ' ಎ೦ಬ ಪದಕ್ಕೆ 'ಸ್ನಾಯು' ಎಂದು ಹೇಳದರೆ 
LO) ವ್ಯತ್ಯಾಸದ ಬಗ್ಗೆ ಮಾತ್ರ ಮಾತನಾಡಿ. ಏಕೆಂದರೆ ಇಲ್ಲ ಸೂಕ್ಷ 


ಹಿರಿಯ ಮಕ್ನಳಗೆ ಹೃಸ್ತ ಮತ್ತು ದೀರ್ಪ4ಪ್ಪರಗಳ ಶಬ್ದಗಳು. 
ಒತ್ತಕ್ಷರಗಳುಳ್ಳ ಪದಗಳ ಬಗ್ಗೆಯೂ ತಿಸಿ ಹೇಳ. ಉದಾಹರಣೆಗೆ, 
ಶರದ್‌ ಎಂಬ ಪದಕ್ಕೆ ಶಪಥ ಎಂದರೆ ಪರವಾಗಿಲ್ಲ. ಆದರೆ 'ಥ'ದಲ್ಲ 
ಮಹಾಪ್ರಾಣ ಇರುವ ವ್ಯತ್ಯಾಸವನ್ನು ತಿಆಸಬೇಕು. ಒಂದು ಮೇಕೆ 
"ಶಂಬ' ಎಂಐ ಪದ ಹೇದರೆ ಅನುಸ್ವಾರ “೦' ಅಕ್ಷರದ ಇರುವಿಕೆಯ 
ಬಣ್ಣೆ ತಿಆಸಬೇಕು. 


ನಾಮಪದಗಳನ್ನು ಗುರುತಿಸಲು ಹೆಸರುಗಳನ್ನು ಬಳಸುವುದು 


ಹಿರಿಯ ತರಗತಿಯ ಮಕ್ಕಳಗೆ ಹೆಚ್ಚು ಸಂಕೀರ್ಣವಾದ ಪದಗಳನ್ನು 
ಬಳಸಲು ಹೇಳಬಹುದು. ಹೆಸರಿನ ಮೊದಲ ಶಬ್ದದ ನಿಯಮವನ್ನು 
ಬಳಸಿ ಮಕ್ಷಳು ಆ ಶಬ್ಧಕ್ಕೆ ಹೊಂದುವ ಒಂದು ಸ್ಥಳ, ವ್ಯಕ್ತಿ ಅಥವಾ 
ವಸ್ತುವನ್ನು ಹೇಳಬೇಕು. ಉದಾಹರಣೆಗೆ, ಮಗುವಿನ ಹೆಸರು ಪಾವನ 
ಆಗಿದ್ದರೆ ಪಾಲ್ಗಾ. ಪಾತರಗಿತ್ತಿ. ಪತ್ರ, ಪದಕ, ಪಲ್ಲಂಗ, ಪೆಟ್ಟಗೆ ಪುಷ್ಠರ 
ಎಂಬೆಲ್ಲಾ ಪದಗಳನ್ನು ಹೇಳಬಹುದು. 


ಶಬ್ದಗಳನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿದ್ದು 
ಶಬ್ದಗಳನ್ನು ವಿಸ್ತರಿಸುವ ಚಿಹ್ನೆಯ ಕನ್ನಡ ಪದವನ್ನು ಮಾತ್ರೆ ಎಂದು 
ಸೂಚಿಸಲಾಗುತ್ತದೆ ಎಂದು ತಿಆಸಬಹುದು. ಆಟ ಮುಂದುವರೆ- 
ದಂತೆ ನೀವು ಪರ್ಯಾಲೋಷಚಿಸಿ ಹೆಚ್ಚುಹೆಚ್ಚು ಪರಿಕಲ್ಪನೆಗಳನ್ನು 
ಸೇರಿಸಬಹುದು. ಉದಾಹರಣೆಗೆ, ಇಂದ್ದಿಷ್‌ ಭಾಷೆಯಲ್ಲ ಮಗುವಿನ 
ಹೆಸರು ಮಧುರ್‌ ಎಂದಿದ್ದರೆ ಮಗು. ಮಂಕಿ, ಮದರ್‌, ಮತ್ತು 
ಮಿರ್‌ಜಾಮರ್‌ ಅಥವಾ ಮ್ಯಾಂಗೋ ಇತ್ಯಾದಿ ಪದಗಳನ್ನು 
ಹೇಳಬಹುದು. ನಂತರ ಇಲ್ಲ ಮಂಕಿ ಮತ್ತು ಮದರ್‌ ಸಾಮಾನ್ಯ 
ಪದಗಳು ಮತ್ತು ಇವು ವ್ಯಕ್ತಿಗಳ ಹೆಸರಾಗಿರದೆ ನಿರ್ದಿಷ್ಟ ಗುಂಪಿನ 
ವರ್ಗಗಳ ಹೆಸರುಗಳು. ಇವುಗಳನ್ನು ನಾಮಪದಗಳು ಎನ್ನುತ್ತಾರೆ. 
ಇವು ಪ್ರಾಣಿಗಳು, ಹಣ್ಣುಗಳು ಇತ್ಯಾದಿ ವರ್ಗಗಳಗೆ ಸೇರಿದ 
ಪದಗಳು ಎಂದು ಹೇಳುತ್ತಾ ನಾವು ಹೆಚ್ಚು ತಿಳುವಳಕೆಯನ್ನು 
ಅವರಿಗೆ ನೀಡಬಹುದು. 


ಇದು ಚಟುವಟಕೆಯಲ್ಲ ತೊಡಗುವ ಮಕ್ಕಳ ಆಸಕ್ತಿ ಪರಿಗಣಿಸಿ 
ತಮ್ಮನ್ನು ಜಒಳಗೊಳ್ಳಲಾಗಿದೆಯೆಂಬ ಅವರ ಬಯಕೆಯನ್ನೂ 
ಪರಿಗಣಿಸಿ, ಮಗುವಿನ ಕ್ರಿಯಾಶೀಲತೆಯ ಜೊತೆಗೆ ಭಾಷಾ ಶಾಸ್ತದ 
ತಿಕುವಳಕೆಯನ್ನೂ ಹೆಚ್ಚಿಸುವ ಬಹಳ ಯಶಸ್ವಿ ಆಟವಾಗಿದೆ. `ಈ 
ಹಿಂದೆ ಹೇಆದಂತೆ ಮಾತ್ರೆಯ ಈ ಚಟುವಟಕೆಯನ್ನು ಪರೀಕ್ಷೆಗೆ 
ಒಳಪಡಿಸಿ ಅವಲೋಕಸಿದರೆ- ಪ್ರತಿಯೊಂದು ಮಗುವೂ ತಾನು 
ವಿಶೇಷ ಎಂದು ಭಾವಿಸುತ್ತದೆ. ಆಟವನ್ನು ಕಲಕೆಯ ಅವಕಾಶ 
ಎಂದು ಭಾವಿಸುವಂತೆ ವೈಯಕ್ತಿಕವಾಗಿ ಮಕ್ಷಳು 
ತಲ್ಲೀನರಾಗುತ್ತಾರೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. ಇದರ 
ಜೊತೆಜೊತೆಗೆ ಶಿಕ್ಷಕರು ತರಗತಿಯಲ್ಲ ಉತ್ಪಾಹವಿದೆಯೇ ಹಾಗು 


ಈ ಕುರಿತಾದ ಪ್ರಕ್ರಿಯೆಯ ಬಗ್ಗೆ ಆಡುತ್ತಿರುವ ಆಟ ನಿಜಕ್ಕೂ 
ಮಂತೌಷಧಿಯಂತಿದೆಯೇ? ಎಂದು ಆಲೋಚಿಸಬೇಕು. 


ಅಂತಹ ಪರಸ್ಪರ ಕಾರ್ಯ ನಡೆಸುವ ಮಕ್ಕಳ ಮುಂದೊಡಗಿನ 
ಪ್ರತಿಕ್ರಿಯೆಯು ಅನುಸರಣಿ ಮತ್ತು ಏಕರೂಪತೆಯ 
ಸಂಕೇತಗಳಾಗುತ್ತವೆ ಮತ್ತು ಎಲ್ಲಕ್ಲೂ ಮಿಗಿಲಾಗಿ ಪ್ರತಿಯೊಬ್ಬರೂ 
ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವಲ್ಲ ಭಾವನಾತ್ಕಕರಾಗಿ 
ಪುಳಕಿತರಾಗುತ್ತಾರೆ ಮತ್ತು ಬುಷಿಯಾಗಿರುತ್ತಾರೆ. ಪದಗಳು ಮತ್ತು 
ಶಬ್ದಗಳೊಂದಿಗೆ ಮಕ್ಕಳು ಆಟವಾಡುತ್ತಿದ್ದಂತೆ ತಮ್ಮನ್ನು 
ವ್ಯಕ್ತಪಡಿಸಲು ಅವರಿಗೆ ಅವಕಾಶಗಳು ಸಿಗುವುದು ಮಾತ್ರವಲ್ಲ ಇದು 
ಅವರ ಕುತೂಹಲಕ್ಕೆ ಪ್ರೇರಣೆಯಾಗುತ್ತದೆ. ಆಗ ದೊಡ್ಡ 
ತರಗತಿಯೂ ಕೂಡ ಒಂದು ಸುರಕ್ಷಿತವಾದ, ಭಯವಿಲ್ಲದ 
ವೈಯಕ್ತಿಕ ವಾತಾವರಣವಾಗಿ, ಅರ್ಥ ನೀಡುವುದರ ಕಾಣುವ 
ವ್ಯತ್ಯಾಸಗಳನ್ನು ಕೇಳುವ ಒಂದು ವೇದಿಕೆಯಾಗುತ್ತದೆ. 


ಕಲಕೆಯಾಗಿ ಅನ್ವೇಷಣೆ 


ಪೋಷಕರು ತಮ್ಮ ಮಕ್ಕಳು ಒತ್ತಡವಿಲ್ಲದ ಪರಿಸರದಲ್ಲಿದ್ದು. 
ಸಂತೋಷದಿಂದ ಅನ್ನೇಷಣೆಯಲ್ಲ ತೊಡಗಿ ಪ್ರಯೋಗ ಮಾಡಲು 
ಹಿಂಜರಿಯದೆ ಇರುವುದನ್ನು ಕಂಡು ನಿರಾಳವಾಗಿ ಸಂತುಷ್ಟ- 
ರಾಗುತ್ತಾರೆ. ಪ್ರಾರಂಭಕ ಶಾಲಾ ಹಂತದಲ ಮಕ್ಷಳಗೆ ಪಠ್ಯ 
ವಿಷಯಗಳ ಒತ್ತಡವಿಲ್ಲದ ನೋಡುವಿಕೆ ತೊಡಗಿಕೊಳ್ಳುವಿಕೆಗೆ 
ಮತ್ತು ಅನ್ವೇಷಣೆಗೆ ಫಿನ್‌ಲ್ಯಾಂಡಿನ ಶಾಲೆಗಳು ನಿದರ್ಶನ- 
ಗಳಾಗಿವೆ. ಈ ಲೇಖನದಲ್ಲ ದೈಹಿಕ ಚಟುವಟಕೆಯುಂದ ಮಕ್ಕಳು 
ಚೆನ್ನಾಗಿ ಕಅಯುತ್ತಾರೆಂದು ಹೇಳುವಂತೆಯೇ. ತಾಜಾ ಗಾಳ, 
ಪ್ರಕೃತಿ ಮತ್ತು ನಿಯಮಿತ ದೈಹಿಕ ಚಟುವಟಕೆಗಳು ಹಾಗು 
ವಿರಾಮಗಳು ಕಲಕೆಯ ಪ್ರೇರಕಗಳು ಎಂದು 
ಪರಿಗಣಿತವಾಗುತ್ತದೆ.. ನಮ್ಮ ತರಗತಿಗಳು ಮಕ್ಕಳ ಮೆದುಳನ್ನು 
ಮಾತ್ರ ಮುಖ್ಯವೆಂದು ಪರಿಗಣಿಸುತ್ತವೆ. ಇತರೆ ಅಂಗಗಳಾದ. 
ಹೃದಯ ಹಾಗೂ ದೇಹ ಕೇವಲ ಮನೋ ಪ್ರಕ್ರಿಯೆಗಳನ್ನು 
ಬೆಂಬಅಸುವ ಅಂಗಗಳೆ೦ಂಐಬ ಭಾವನೆಯುದೆ! ಹೆಚ್ಚನ ಸಂದರ್ಭದಲ್ಲಿ. 
ಮಕ್ಕಳು ತರಗತಿಯಲ್ಲ ಸ್ಥಿರತೆಯಲ್ಲರದಿದ್ದರೆ ಅವರನ್ನು 
ಚಡಪಡಿಕೆಯಿಂದ ಕೂಡಿರುವ, ಅತಿಚಟುವಟಕೆಯ ಮಗು 
ಎಂದು ಪರಿಗಣಿಸಲಾಗುತ್ತದೆ. ಭೌತಿಕ ಅನ್ಹೇಷಣಿಗಳು. ಸಂಭಾಷಣೆ, 
ಮಾತುಕತೆ ಮತ್ತು ಹೆಚ್ಚು ಅನುಭವಸ್ಥರ ಸಂಪರ್ಕ, ಇವೆಲ್ಲದರ 
ಮೂಲಕ ಮಗುವಿನ ಬೆಳವಣಿಗೆ ಅತ್ಯುತ್ತಮವಾಗಿ ಆಗುತ್ತದೆ. 
ಹೃದಯ. ತಲೆ ಮತ್ತು ಕೈಗಳು ಪ್ರಬಲ ತಂಡವಾಗಿ ಕಾರ್ಯ 
ನಿರ್ವಹಿಸುತ್ತವೆ. 


ಶಿಕ್ಷಣ ಕ್ಷೇತ್ರದಲ್ಲ. ನಗರದ ಬಡ ಮಕಳು ಮತ್ತು ಗ್ರಾಮೀಣ ಮಕ್ಷಳ 
ತರಗತಿಗಳಗೆ ಕುರಿತಾಗಿ, ಆ ಮಕ್ಕಳ ವಸತಿ ಪ್ರದೇಶಗಳು ಅವರಿಗೆ 
ಸಂಪನ್ಮೂಲಗಳನ್ನು ದಕ್ಕಿಸಿಕೊಳ್ಳುವಲ್ಲ ಇರಬೇಕಾದ ಅಗತ್ಯ 
ಅಭ್ಯಾಸಗಳ ಕೊರತೆಯುಂದ ಕೂಡಿವೆ ಎನ್ನುವ ಭಾವನೆಯುದೆ. 
ಶೈಕ್ಷಣಿಕ ವಿಷಯಾಂಶಗಳು. ಪರೀಕ್ಷೆಗಳನ್ನು ನಿಯಂತ್ರಿಸುವ ಮತ್ತು 
ಪಠ್ಯಕ್ರಮದ ವಿನ್ಯಾಸಗೊಳಆಸುವಂತಹ ಮಧ್ಯಮ ವರ್ಗದ 
ದೃಷ್ಟಿಕೋನದಿಂದ ಚಾಅತವಾಗುತ್ತವೆ. ನಗರಗಳ ಕಡಿಮೆ 
ಆದಾಯದ ನೆಲೆಗಕಲ್ಲ ಅಥವಾ ಗ್ರಾಮೀಣ ಪ್ರದೇಶಗಕಲ್ಲ ಹೆಚ್ಚಾಗಿ 
ಕಾಣುವ, ಹತ್ತು ಹಕ್ಕಿಗಳು/ಪಕ್ಷಿಗಳು ಅಥವಾ ಹತ್ತು ಸಾಮಾನ್ಯ 
ಮರಗಳು ಅಥವಾ ಹತ್ತು ವಿಧಗಳ ಮಾರುಕಟ್ಟೆ ಲಕ್ಷಣಗಳನ್ನು ಕೇಆ 
ಮಕ್ಷಳನ್ನು ಪರೀಕ್ಷಿಸುವ ಆಲೋಚನೆಯೇ ಬರುವುದಿಲ್ಲ. ನಮ್ಯ 
ಪ್ರಶ್ನೆಗಳು ಯಾವಾಗಲೂ ಸಾರಿಗೆ ವಿಧಾನಗಳು. ಜ್ಯಾಮಿತೀಯ 
ಆಕೃತಿಗಳನ್ನು ಹೊಂದಿಸುವುದು ಮತ್ತು ಇತರೆ ಔಪಚಾರಿಕ ಶಾಲಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


20 


ವಿಚಾರಗಳಗೆ ಸಂಬಂಧಿಸಿರುತ್ತವೆ. ಬೇರೆಬೇರೆ ದೂರದ ಸ್ಥಳಗಳಲ್ಲ 
ಬೆಳೆದ ಅತ್ಯಂತ ಬಡ ಕುಟುಂಬಗಳ ಮಕ್ಷಳು ಅಥವಾ ಗುಂಪುಗಳಗೆ 
ಇವುಗಳ ಪ್ರಯೋಜನಗಳು ಬೇಕು ಎಂಬ ನಂಬಕೆ ಹಾಗೆ 
ಇರುತ್ತದಾದರೂ. ಈ ಮಕ್ಕಳು ತಮ್ಮ ನಗರದ ಸಹಪಾಠಿಗಳಗಿಂ೦ತ 
ಹೇಗೆ ಭನ್ನು ಎಂಬುದರ ಬಣ್ಣ ಗಮನ ಹರಿಸುವುದೇ ಇಲ್ಲ. 
ವಾಸ್ತವವಾಗಿ, ಪ್ರತಿಯೊಂದು ಗುಂಪಿಗೂ ತಮ್ಮದೇ ಆದ ಬಲ, 
ಕೌಶಲಗಳರುತ್ತವೆ ಉದಾಹರಣೆಗೆ. ಒಂದು ರಾಷ್ಟ್ರೀಯ ಮಕ್ಕಳ ಕಲಾ 
ಮೇಳದಲ್ಪ. ನಗರದ ವಿದ್ಯಾರ್ಥಿಗಳು. ಗುಂಪು ಕುಣಿತ ಅಥವಾ 
ವಾದ್ಯಗಳನ್ನು ಮಡಿಸುವುದು ಅಥವಾ ಒಟ್ಟಿಗೆ ಹಾಡು ಹೇಳುವುದು 
ಅಥವಾ ಬುಟ್ಟಿ ಹೆಣೆಯುವುದು ಇತ್ಯಾದಿಗಳಲ್ಲ. ತಮ್ಮಲ್ಲಿ ಕೆಲವರಿಗೆ 
ಮಾತ್ರ ಇಂತಹ ಕೌಶಲವಿದೆಯೆಂದು ಅರಿತುಕೊಂಡರು. ಇದರ 
ಜೊತೆಗೆ, ಸಮುದಾಯದ ಭಾಗವಾಗಿ ಬೆಳೆದ ಹಳ್ಳಿಯ ಅಥವಾ ಬಡ 
ಮಕ್ಷಳು ಹಲವಾರು ಇಂತಹ ಕುಶಲ ಕಲೆಗಳನ್ನು ತಿಆದಿರುವರೆಂದು. 
ಇವರಲ್ಲ ಕೆಲವು ಮಕ್ನಳು ಅಂತಹ ಸಾಂಪ್ರದಾಯಿಕ ಕಲಾಕಾರರ 
ಮನೆಗಳ೦ದ ಬಂದವರು ಎನ್ನುವುದನ್ನು ಅವರು ಅರಿತರು. 


ಕೆಲವೊಮ್ಮೆ ಮಕ್ಷಳಗೆ ಅಕ್ಷರಜ್ಞಾನ ಇಲ್ಲದಿರಬಹುದಾದರೂ, ಕತೆ 
ಹೇಳುವ ಚಟುವಟಕೆಯನ್ನು ರಾಜಸ್ಹಾನದ ಫಡ್‌ ಕಥಾ ಕಲಾ 
ಪ್ರಕಾರವಾಗಿ ಪ್ರದರ್ಶಿಸಬಲ್ಲರು. ನಗರದ ವರದಿಗಾರರು ಮಕ್ಕಳ 
ಕೌಶಲದಿಂದ ಆಕರ್ಷಿತರಾದರೂ, ಕೇವಲ ಬಾಯು ಮಾತಿನ 
ಉಪಚಾರವಾಗಿ ಅದನ್ನು ಹೊಗಳುತ್ತಾರೆ. ಆದರೆ ನಿಜವಾಗಿ ಮಕ್ಕಳ 
ಕೌಶಲದ ಆಳವನ್ನು ಅರಿತಿಲ್ಲ. ಆದ್ದರಿಂದಲೇ ಈ ವರದಿಗಾರರು 
ಅವರಿಗೆ ಶಾಲೆಯಲ್ಲ ಅವರು ಏನು ಕಲತೇ? ಅಲ್ಲ ನಿನಗೆ 
ಇಷ್ಟವಾಗುತ್ತದೆಯೇ ಎಂಬ ಪ್ರಶ್ನೆಗಳನ್ನು ಕೇಳುತ್ತಾರೆ. ಹೀಗಾಗಿ ಈ 
ಮೂಲಕ ಸಮುದಾಯಕ್ಕೆ ಸಂದೇಶವೆಂದರೆ, ಜಾನಪದ ಕಲೆ ಮತ್ತು 
ಕೌಶಲಗಳು ಅತ್ಯುತ್ತಮ ಮತ್ತು ಅಮೂಲ್ಯವಾದವು, ಆದರೆ ನಮ್ಮ 
ದೇಸಿ ಕಲೆಗಳು. ನೀವು ಆಧುನಿಕ ಜೀವನ ಶೈಲಗೆ ಮತ್ತು ಬದುಕಿಗೆ 
ಅವುಗಳನ್ನು ಹೇಗೆ ಒದ್ಗಿಸಿಕೊಳ್ಳುತ್ತೀರಿ? ಸಾಕ್ಷರತೆಯು ಒಂದು 
ಪ್ರಮುಖ ಸಾಧನ ಎಂಬುದರಲ್ಲ ಸಂಶಯವೇ ಇಲ್ಲ. ಆದರೆ ಅದು 
ಅನಕ್ಷರಸ್ಥರ ಕೌಶಲಗಳಗೆ ಸಂಬಂಧಪಟ್ಟ ರಹಿಕಾ ಸಾಮರ್ಥ್ಯದ 
ನಿರಾಕರಣಿ ಮಾಡಬೇಕಾಗಿಲ್ಲ. 


ಸಂಪನ್ಮೂಲವಾಗಿ ಪ್ರಕೃತಿ 


ಮಕ್ಕಳು ಹುಡುಕಾಟದಲ್ಲ ತೊಡಗಿರುವ ಆಸಕ್ತರು ಮತ್ತು ಅವರು 
ಸದಾ ಸಹಜ ಕುತೂಹಲಗಳಾಗಿರಬೇಕು. ಏಕೆಂದರೆ ಇದು ತಾವೇ 
ಒಮ್ಮೆ ಮಕ್ಕಳಾಗಿದ್ದೇವೆ೦ಬ ಮಸುಕು ನೆನಪನ್ನು ಹೊಂದಿರುವ 
ಜನರಿಂದ ನಿಯಂತ್ರಿತವಾದ ಪ್ರಪಂಚದಲ್ಲ 'ಉಳಯಲು' ಮಕ್ಷಳಗೆ 
ಅಗತ್ಯವಿರುವ ಒಂದು ಕೌಶಲವಾಗಿದೆ. ಬಾಲ್ಯಕ್ಕೆ ಸುಲಭವಾಗಿ 
ತೆರೆದುಕೊಳ್ಳುವುದು ಶಿಕ್ಷಕರಿಗೆ ಉಪಯುಕ್ತವಾದವು. ಪ್ರಕೃತಿ. 
ಮಾಹಿತಿ ಜೋಡಣೆ, ಗೆಳೆಯರ ಜೊತೆಗೂಡಿ ಹೊರಪ್ರಪಂಚದಲ್ಲ 
ಹುಡುಕಾಟ ಇವೆಲ್ಲವೂ ಎಲ್ಲಾ ಕಾಲಕ್ಕೂ ಮಕ್ಷಳಗೆ ಬಹಳ 
ಇಷ್ಟವಾಗುವ ಪ್ರಿಯವಾದ ಚಟುವಟಕೆಗಳು. ಈ ಹಿಂದೆ ಹೇಳದಂತೆ, 
ಮಕ್ಷಳು ಕ್ರಿಯಾಶೀಲರಾಗಿ ಅರ್ಥ ರೂಪಿಸುವಂತಹವರು ಮತ್ತು 
ತಮ್ಮ ನೆಲೆಗಳ೦ದ ಪ್ರಭಾವಿತರಾದವರು. 15 ವರ್ಷದೊಳಗೆ ಒಂದು 
ಹಳ್ಳಿಯ ಮಗು ಎಷ್ಟೋ ಕರುಗಳು ಹುಣ್ಪರುವುದನ್ನು ನೋಡಿರುತ್ತದೆ. 
ಹೀಗಾಗಿ ಬೆಳೆದ ನಂತರ ಅದು ಬಸುರಿ ಹೆಂಗಸು ಹೆರಿಗೆಯ ವೇಳೆ 
ಅನುಭವಿಸುವ ನೋವನ್ನು ಗುರುತಿಸಿ ಅರಿಯುತ್ತದೆ. 


ದೈಹಿಕ ಕೌಶಲಗಳು ನಮ್ಮ ದೈನಂದಿನ ಸಂಪನ್ಕೂಲಗಳಂ೦ದ 
ರೂಪುಗೊಳ್ಳುತ್ತವೆ. ಸಾರಿಗೆ ಇಲ್ಲದ ಸ್ಥಳಕದಲ್ಲ ಒಂದು ಕಡೆಯುಂದ 
ಇನ್ನೊಂದು ಕಡೆಗೆ ಹೋಗಲು ನಡಿಗೆ ಮಾತ್ರ ಸಾಧ್ಯವಾಗಿರು- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವುದರಿಂದ ವೇಗವಾಗಿ ಓಡುವ ಕೌಶಲವು ಚುರುಕಾಗಿರುತ್ತದೆ. 
ನದಿಯಲ್ಲ ಸಣ್ಣ ಕಲ್ಲುಗಳನ್ನು ಎಸೆದು ಉಂಬಾಗುವ ಅಲೆಗಳನ್ನು 
ಅಥವಾ ಅದರ ಆಳವನ್ನು ನೋಡಲು ಮತ್ತೆಮತ್ತೆ ಕಲ್ಲೆಸೆಯುವ 
ಕೆಲಸದಲ್ಲ ಮಕ್ಕಳು ಕಾಲ ಕಳೆಯಬಹುದು. ತೆಲಂಗಾಣದ 
ಬುಡಕಟ್ಟು ಜನರ ಜೊತೆಗೆ ಕೆಲಸ ಮಾಡುವಾಗ ಒಂದು ಮಗು 
ಗಾಆಯಲ್ಲ ಒಂದು ಕಲ್ಲನ್ನು ಎಸೆದರೆ ಅದು ಅಲ್ಲಯೇ ನಿಲ್ಲಲು 
ಯಾವ ರೀತಿಯ ಬಲ ಬೇಕು ಎಂದು ಕೇಳತೆಂಬ ತಮ್ಮ 
ಅನುಭವವನ್ನು ಒಬ್ಬ ಹಳ್ಳಿ ಶಿಕ್ಷಕರು ಹಂಚಿಕೊಂಡಿದ್ದಾರೆ. ಆ 
ಮಗುವಿಗೆ ಕಲ್ಲನ್ನು ಎಸೆದರೆ ಗಾಅಯಲ್ಲೇ ಇರಲು ಯಾವ ರೀತಿಯ 
ಬಲ ಬೇಕೆಂಬ ಪ್ರಶ್ನೆಯುತ್ತು. ಹೊಸ ಯುಗದ ನ್ಯೂಟನ್‌ನಂತಹ ಈ 
ಮಗುವಿಗೆ ಇಂತಹ ಹಲವು ಶೋಧನೆಯನ್ನು ಮಾಡಲು 
ಪ್ರೋತ್ಸಾಹಿಸಬೇಕು. ಏಕೆಂದರೆ ಆ ಮಗುವಿಗೆ ಪ್ರಕೃತಿಯನ್ನು 
ಸೂಕ್ಷವಾಗಿ ಗಮನಿಸುವ ಮತ್ತು ಪ್ರಶ್ನೆ ಮಾಡುವ ಮನಸ್ಸಿದೆ. 
ನೈಸರ್ಗಿಕ ಆಗುಹೋಗುಗಳನ್ನು ತಿಆಯುವ ಹಂಬಲವಿದೆ. ಇಂತಹ 
ಪ್ರಶ್ನೆಗಳ ಕೆಲವು ಉದಾಹರಣೆಗಳು ಹೀಗಿವೆ: 


*  ತರಗತಿಯಲ್ಲ ಟೀಚರ್‌ ತೋರಿಸುವಂತೆ ಹಕ್ಕಿ/ಪಕ್ಷಿಗಳು 
ತಿಕೋನಾಕಾರದಲ್ಲೇಕೆ ಹಾರುತ್ತವೆ? 


* ಎಲ್ಲಾ ಮರಗಕಲ್ಲ ಎಲೆಗಳವೆ, ಆದರೆ ಎಲ್ಲಾ ಎಲೆಗಳು ಬೇರೆ 
ಖೇರೆಯೇಕೆ? ... ಅವು ಬಹುತೇಕ ತ್ರಿಕೋನಾಕಾರದಲ್ತ ಏಕಿವೆ? 


* ಒಮ್ಮೆ ಶಾಲೆಯಲ್ಲ ಓದದ ಹಿರಿಯ ಹುಡುಗರ ಒಂದು ಗುಂಪು 
ವೃತ್ತವನ್ನು ಬರೆಯಲು ದಿಕ್ಟೂಚಿಂಯುನ್ನು ಬಳಸಲು 
ಇಷ್ಟಪಡಲಲ್ಲ. ಇದನ್ನು ನೋಡಿ ನಗರದ ಹುಡುಗರಿಗೆ 
ಆಶ್ಚರ್ಯವಾಯುತು. ಶಿಕ್ಷಕರಿಗೆ ಮಕ್ಕಳ ಬಗ್ದೆ ಗೊತ್ತಿತ್ತು. ಅವರು 
ಮಕ್ಕಳಗೆ ಒ೦ದು ಬಾವಿಯನ್ನು ಅಗೆಯಲು ಒಂದು ವೃತ್ತವನ್ನು 
ಬರೆಯಲು ಅವರಿಗೆ ಹೇಆದರು. ಜ್ಯಾಮಿತಿ ಬಾಕ್ಟನ್ನು ಬಳಸಲು 
ಗೊತ್ತಿರದ ಆ ಮಕ್ಕಳು ಒಂದು ದೊಡ್ಡ ಮೊಳೆಯನ್ನು ತಂದು 
ಅದಕ್ಷೆ ದಾರವನ್ನು ಸುತ್ತಿ ಒಂದು ಪರಿಪೂರ್ಣವಾದ ವೃತ್ತವನ್ನು 
ಬರೆದರು! 


ಮಕ್ಕಳು ಅವಲೋಕಿಸುವುದು ಮತ್ತು ಅವರು ಆಟದ ಸಮಯದಲ್ಲ 
ಅವಲೋಕಿಸುವುದು ಆಸಕ್ತಿದಾಯಕವಾದ ತರಗತಿಂಶು 
ಚಟುವಟಕೆಗಳನ್ನು ನಿರ್ಮಿಸಲು. ಒಳನೋಟವನ್ನು ನೀಡುತ್ತದೆ. 
ನಗರದ ಶಾಲೆಗಕಲ್ಲನ ಮಕ್ಕಳು ಕೂಡ ನೆಲದ ಮೇಲೆ ಬದ್ದಿರುವ 
ಎಲೆಗಳು, ಕಡ್ಡಿಗಳು ಅಥವಾ ಕಲ್ಲುಗಳನ್ನು ತೆಗೆದುಕೊಂಡು 
ಅದರಿಂದ ಆಕಾರಗಳನ್ನು ಮಾಡಬಹುದು. ಅಥವಾ ಸ್ಥಳೀಯ 
ಸುಂದರವಾದ ರಂಗೋ ವಿನ್ಯಾಸಗಳನ್ನು ಮೂಡಿಸಬಹುದು. 
ಪ್ರಾದೇಶಿಕ ಗಣಿತ, ವಿನ್ಯಾಸ ಮತ್ತು ಆಕಾರಗಳ ಬಗ್ದೆ 
ತಿಕುವಳಕೆಗಳಗೆ ವಿನ್ಯಾಸಗಳ ಪುನರಾವರ್ತಿತ ರೇಖಾ ರಚನೆಗಳು 
ಒಳ್ಳೆಯ ತಿಳುವಳಕೆಯನ್ನು ಉಂಟುಮಾಡುತ್ತವೆ. 


ಶಿಕ್ಷಕರ ಪರ್ಯಾಲೋಚನೆಗಳು 


ಶಿಕ್ಷಕರೊಂದಿಗಿನ ನನ್ನ ಮುಖಾಮುಖಯಲ್ಲ, ಅವರು ಹೆಮ್ಮೆಬುಂದ 
ತಮ್ಮ ಯಶಸ್ಸುಗಳ ಬಧ್ದೆ ವಿವರಿಸುವುದನ್ನು ನಾನು ಆಅಸಿದ್ದೇನೆ. 
ಒಬ್ಬ ಶಿಕ್ಷಕರು ಮರಗಳನ್ನು ಅಧ್ಯಯನ ಮಾಡಲು. ಮಕ್ಕಳಗೆ 
ಆಟಗಳನ್ನು ಆಡಿಸಲು. ಬೇರೆಬೇರೆ ವಸ್ತುಗಳನ್ನು ತರಲು, ಆ 
ವಸ್ತುಗಳ ಹೆಸರನ್ನು ಇಂದ್ಲಿಷಿನಲ್ಲ ಮಕ್ಕಳಗೆ ಕಅಸಲು. ಮಕ್ಕಳನ್ನು 
ಹೊರಾಂಗಣಕ್ಕೆ ಕರೆದುಕೊಂಡು ಹೋಗಲು ಬಯಸಿದರು. ಅವರು 
ಗುಂಪು ಕಅಕೆಯನ್ನು ಉತ್ತೇಜಸಲು ಮತ್ತು ಸಣ್ಣ ಗುಂಪಿನಲ್ಲ 


ಆಟಗಳನ್ನು ಆಡಿಸಲು ಬಹಳ ಉತ್ಸುಕರಾಗಿದ್ದರು. ಹಾಗೆಯೇ 
ಕಾಗುಣಿತ ಕಲಕೆ ಅಥವಾ ಆಕಾರ ರಚನೆಗಳಗೆ ನೆರವು ನೀಡುವ 
ಚಟುವಟಕೆಗಳನ್ನು ಮಾಡಿಸಲು ಆಸಕ್ತರಾಗಿದ್ದರು. 


ಮಕ್ಕಳನ್ನು ಚೆನ್ನಾಗಿ ಅರಿತ ಅವರು ತರಗತಿಬುಂದ ಬಯಲಅನ 
ಕಲಅಕೆಗೆ ಪರಿವರ್ತನೆಗೊಳ್ಳುವುದು ಕಷ್ಟವೆಂದು ತಿಆದಿದ್ದರು. ಆದರೆ 
ಆ ಕ್ಷಣದಲ್ಲ ಅವರು ಮಕ್ಕಳಗೆ ಏನು ಮಾಡಬೇಕೆಂದು ಅವರಿಗೆ 
ಗೊತ್ತಿತ್ತು. ಅವರು ಮಕ್ಷಳಗೆ 'ನೀವು ಇರುವೆಗಳು 
ಚಅಸುತ್ತಿರುವುದನ್ನು ನೋಡಿದ್ದಿರಿ, ಅವು ಹೇಗೆ ಹೊಲದಲ್ಪ 
ಸಾಗುತ್ತಿವೆಯೋ ಹಾಗೆಯೇ ಸೀವೆಲ್ಲರೂ ಹೋಗಬೇಕು 
ಎಂದರು. ಹೀಗಾಗಿ ಮಕ್ಕಳು ಪರಸ್ಪರ ಪಿಸುದನಿಯಲ್ಲ ಮಾತನಾಡಿ- 
ಕೊಳ್ಳುತ್ತಾ ಒಂದೇ ಸಾಅನಲ್ಲ ಮುಂದೆ ಸಾಗಿದರು. ಹೊಲದಲ್ಲ 
ಅವರು ಮರಗಳನ್ನು ಮುಟ್ತದರು. ಹಕ್ಕಿಗಳನ್ನು ನೋಡಿದರು. ನೆಲದ 
ಮೇಲೆ ಜದ್ಧ ಎಲೆಗಳನ್ನು ಸಂಗ್ರಹಿಸಿದರು. ಹಾಗೆಯೇ ಈ ಕೆಳಕಂಡ 
ಆಟಗಳನ್ನು ಆಡಿದರು: 


1  ಹದಿನೈದನ್ನು ಎಣಿಸುತ್ತಿದ್ದಂತೆ ಏಳು ಮಕ್ಕಕ ಗುಂಪುಗಳ 
ಮೂಲಕ ಒಂದು ಚೌಕ/ತ್ರಿಕೋನ. ಅಷ್ಟಭುಜಾಕ್ಯತಿ 
ಮಾಡುವುದು. ಹೊಲದಲ್ಲ ಶಿಕ್ಷಕರು ಹೇಳುವ ಕೆಲವು 
ಆಕಾರಗಳನ್ನು ಹುಡುಕಿ ಮತ್ತು 30೦ ಎಣಿಸುವುದರ ಒಳಗೆ 
ವಾಪಸ್ಸು ಬರುವುದು. 


2. ಇನ್ನೊಂದು ದಿನ ಮಕ್ಕಳು ಯಾವ ವಸ್ತುಗಳನ್ನು ಇಂಗ್ಲಿಷ್‌ 
ಪದಗಳಲ್ಲ ತಿಆಯಲು ಇಷ್ಟಪಡುತ್ತಾರೋ ಆ ವಸ್ತುಗಳನ್ನು 
ಕಲೆಹಾಕುವುದು. ಆ ವಸ್ತುಗಳೂ ಕಲ್ಲುಗಳು, ದಳಗಳು, 
ಕೊಂಬೆಗಳು, ಬಸವನ ಹುಳುಗಳು, ಜಿಲ್ಲೆಗಳು ಅಥವಾ 
ಆಕಾಶದ ಬಣ್ಣಗಳರಬಹುದು. ಕೆಲವು ಮಕ್ಕಳಗೆ ಹೆಸರು 
ಗೊತ್ತಿರುತ್ತದೆ. ಬೇರೆ ಮಕ್ಕಳಗೆ ಆ ಹೆಸರುಗಳನ್ನು ಶಿಕ್ಷಕರು 
ಹೇಆಕೊಡುವುದು. 


3. ಐದು ಪದಗಳನ್ನು ಆರಿಸಿ. ಶಬ್ದಗಳನ್ನು ಗುರುತಿಸಿ, ಮಕ್ಕಳಗೆ 
ಶಬ್ದಗಳನ್ನು ಕಅಯಲು ಮತ್ತು ಒಂದು ತಂಡವಾಗಿ ಎಲ್ಲ 
ಅಕ್ಷರಗಳನ್ನು ಜೋಡಿಸಲು ಹೇಳುವುದರ ಮೂಲಕ ಕಾಗುಣಿತ 
ಆಟ ಆಡುವುದು. ಅಲ್ಪ ನಾಲ್ದು ಮಕ್ಕಳು ಒಂದು ಸಾಅನಲ್ತ 


ನಿಲ್ಲುತ್ತಾರೆ. ಅವರು ಇಂದ್ದಿಷಿನ | ನಂತೆ ನಿಲ್ಲುತ್ತಾರೆ. ಇನ್ನೊಂದು 


ಗುಂಪು €ನಂತೆ ಸುರು ಸುತ್ತಿ ನಿಲ್ಲುತ್ತಾರೆ. ಅಚ್ಚರಿ ತರುವ 
ಸೃಜಶೀಲ ವಿಧಾನಗಳನ್ನು ಮಕ್ಕಳು ಹೇಳುತ್ತಾರೆ. ಇಲ್ಲ 
ಸಾಮೂಹಿಕ ಉತ್ಸಾಹ ಮತ್ತು ತಂಡಗಳ ಅರ್ಥೈಸುವಿಕೆ 
ಆಧಾರದಲ್ಲ ಕಅಕೆ ನಡೆಯವುದನ್ನು ಪ್ರಯತ್ನಿಸಲಾಗುತ್ತದೆ. 


ಶಿಕ್ಷಕರು ತಾವು ಅನೇಕ ಸವಾಲುಗಳನ್ನು ಹೇಗೆ ಎದುರಿಸಿದೆವೆಂದು 
ಹಲವು ಸೃಜನಶೀಲ ಕತೆಗಳನ್ನು ಹೇಳುತ್ತಾರೆ. ಶಿಕ್ಷಕರಿಗೆ 
ಕಾರ್ಯಾಗಾರಗಳ ಕಲ್ಪನೆಯನ್ನು ಪುನರ್‌ ರೂಪಿಸಬೇಕು. ಶಿಕ್ಷಕರು 
ಪ್ರಯೋಗಗಳು ಮತ್ತು ಯಶಸ್ಪುಗಳತ್ತ ಗಮನ ಹರಿಸಬೇಕು. 
ಸಾಧನೆ ಮಾಡಲು ಪ್ರಯತ್ನಿಸುವ ಶಿಕ್ಷಕರು ಅಳವಡಿಸಿಕೊಳ್ಳುವ 
ನಿದರ್ಶನಗಳು ಮತ್ತು ಕಾರ್ಯತಂತ್ರಗಳು ವಾಸ್ತವಿಕ ನಿರೀಕ್ಷೆಗಳು 
ಮತ್ತು ಫಅತಾಂಶಗಳ ಆಧಾರದಲ್ಪರುತ್ತವೆ. 


ತರಗತಿಗೆ ಸಂಬಂಧಿಸಿದಂತೆ ಮಕ್ಕಳು ಭಾವನಾತ್ಕಕ ಅಡೆ- 
ತಡೆಯನ್ನು ಹೊಂದಿರಬಹುದು. ಆಗ ತುಂಬು ಹೃದಯದಿಂದ. 
ಬೆಚ್ಚನೆಯ ಭಾವದಿಂದ ಮಗುವನ್ನು ಪ್ಲೀಕರಿಸಬೇಕು. 
ಶಾಂತವಾಗಿರದ ಅಥವಾ ತೊಂದರೆಯಲ್ಲರುವ ಮಗುವನ್ನು 
ಹಳ್ಳಿಯ ಶಾಲೆಯಿಂದ ನಗರ ಶಾಲೆಗೆ ಕರೆತಂದಾಗ ಆ ಮಗುವಿಗೆ 
ಧೈರ್ಯತುಂಬಬಹುದು ಅಥವಾ ಭರವಸೆ ಹುಟ್ಟಸಬಹುದು. ಆ 
ಕಲೆಯನ್ನು ಶಿಕ್ಷಕರು ಕಅಯಬೇಕು. 


ಕೊನೆಯ ಅವಲೋಕನ 


ಕೊನೆಯದಾಗಿ, ಶಿಕ್ಷಕರಿಗೆ ಅಭಿ ನಂದಿಸುವಂತಹ, ತರಗತಿ 
ಕೊಠಡಿಯ ಅತ್ಯುತ್ತಮ ಅಭ್ಯಾಸಗಳನ್ನು ಸಂಕಲನ ರೂಪದಲಿ 
ತಂದು ಹಂಚಿಕೊಳ್ಳಬೇಕೆನ್ನುವ ಪ್ರಸ್ತಾವನೆಯನ್ನು ನಾನು ಮುಂದಿಡ 
ಬಯಸುತ್ತೇನೆ. ಬಹುತೇಕ ಎಲ್ಲ ಶಿಕ್ಷಕರು ಅಲಕ್ಷ್ಯರಾಗಿರುವುದಿಲ್ಲ. 
ಅವರು ಯಾವಾಗಲೂ ಅಸಅಯಾದ, ಹೊಸದಾದ ಸೃಜನಶೀಲ 
ಮಾರ್ಗಗಳನ್ನು ಹುಡುಕುತ್ತಾರೆ. ಅರ್ಥ ಒದಗಿಸಲು. ಶಿಕ್ಷಣದ 
ಮಿತಿಯನ್ನು ವಿಸ್ತರಿಸಲು ಮತ್ತು ಅದಕ್ಕೆ ಪುನರ್‌ ವ್ಯಾಖ್ಯಾನ 
ನೀಡಲು ಮಕ್ಕಳ ಅಸ್ಕಿತೆಗಳನ್ನು ಗೌರವಿಸುತ್ತಾ ಮಕ್ಕಳು ಏನು 
ಮಾಡಬಲ್ಲರು ಮತ್ತು ಹೇಗೆ ಕಲಯಬಲ್ಲರೆಂಬುದರ ವಿವಿಧ 
ವಿಧಾನಗಳ ಆಯಾಮಗಳನ್ನು ಶೋಧಿಸಲು ಸದಾ 
ಸಿದ್ಧರಾಗಿರುತ್ತಾರೆ. ಬಾಲ್ಯದ ಹುರುಪು ಹಾಗು ಚೈತನ್ಯದ ಮೂಲಕ 
ಮಕ್ಕಳ ಮಾರ್ಗದರ್ಶನ ನೀಡುತ್ತಿರುವ ಈ ಸೃಜನಶೀಲ 
ಹರಿಕಾರರಿಗೆ ನನ್ನ ವಂದನೆಗಳು! 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 
Wernar, S. A (1986). The Teacher, Australia: Simon and Schuster 


Holt, John. (1967)/. How Children Learn US: Pitman Publishing (Perseus Publishing (1995) 
https://www.washingtonpost.com/education/2019/08/30/what-finland-is-really-doing-improve-its-acclaimed-schools/ Accessed on 29.04. 2020 


ಆಶಾ ಸಿಂಗ್‌ ಅವರು ಲೇಡಿ ಇರ್ವಿನ್‌ ಕಾಲೇಜನಲ್ಲ 34 ವರ್ಷಗಳ ಕಾಲ ಮಕ್ಕಳ ಬೆಳವಣಿಗೆ. ವಿಭಾಗದಲ್ಲ ಸಹಾಯಕ 
ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ನಂತರ ಅವರು ತಮಗೆ ಬಹಳ ಇಷ್ಟವಾದ, ಆಳವಾದ ಆಸಕ್ಷಿಬುರುವ 'ಮಾನವ 
ಜೀವನ ಚಕ್ರದ ಆರಂಭಕ ವರ್ಷಗಳು' ವಿಷಯದಲ್ಲ ಗಮನ ಹರಿಸಿದರು. ಅವರು ಅಂಬೇಡ್ಡರ್‌ ವಿಶ್ವವಿದ್ಯಾಲಯದ ಯುವ 
ಮನಸ್ಸುಗಳೊಂದಿಗೆ ಮತ್ತು ಶಾಲೆಗಳಲ್ಲ ಸೇವಾನಿರತ ಶಿಕ್ಷಕರಲ್ಲ ತಮ್ಮ ಕಲೆ ಆಧಾರಿತ ಕಅಕೆಯ ಮೌಲ್ಯವನ್ನು 
ಹಂಚಿಕೊಳ್ಳುತ್ತಿದ್ದಾರೆ. ಅವರು ಡಿಜಟಲ್‌ ವಯಸ್ಥ-ಮಕ್ಕಳ ಸಂವಾದದ ಪುನರುಜ್ಞೀವಕ್ಷಾಗಿ ವ್ಯಾಪಕವಾಗಿ ಮಕ್ಕಳೊಂದಿಗೆ 


ಕಥೆಯನ್ನು ಹಂಚಿಕೊಂಡಿದ್ದಾರೆ. ಅವರನ್ನು ೩sha.singh903 gmail.com ನಲ್ಲ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಅ ಎನ್‌ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


